ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 746 
ಸದಸ್ಯರ ಹೆಸರು : ಶ್ರೀ ಯು.ಬಿ.ವೆಂಕಟೇಶ್‌ 
ಉತ್ತರಿಸುವ, ಸಚಿವರು ಫ ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 25-09-2020 | 
3 ಪತಿ ಉತ್ತರ 
ಸಂ. ಕ LS Te ss 
“ಅ. | ಕರ್ನಾಟಕ ರಾಜ್ಯ ರಸ್ಗೆ ಸಾರಿಗೆ 
| ನಿಗಮದ ಬಸ್‌ ನಿಲ್ದಾಣಗಳಲ್ಲಿ 
ಮಳಿಗೆಗಳನ್ನು ಹೊಂದಿದ್ದವರು N 
ಲಾಕ್‌ಡೌನ್‌ ಅವಧಿಯಲ್ಲಿ : ಸರ್ಕಾರದ ಗಮನಕ್ಕೆ ಬಂದಿದೆ. 
ವ್ಯಾಪಾರವಿಲ್ಲದೆ ನಷ್ಟ 
ಅನುಭವಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ. | ಬಂದಿದ್ದಲ್ಲಿ ಈ" ಲಾಕಾಡೌನ್‌ ಲಾಕ್‌ಡೌನ್‌ ಅವಧಿಯ ಪರವಾನಗಿ ಶುಲ್ಕವನ್ನು ಮನ್ನಾ 
ಅವಧಿಯ ಬಾಡಿಗೆಯನ್ನು ಮನ್ನಾ ಮಾಡಲು ನಿರ್ಣಯವನ್ನು ಕೈಗೊಳ್ಳಲಾಗಿರುತ್ತದೆ. 
ಮಾಡುವ ಬಗ್ಗೆ ಸರ್ಕಾರ ನಿರ್ಣಯ 
ಕೈಗೊಂಡಿದೆಯೇ; 2 
ಇ. | ಕೈಗೊಂಡಿದ್ದಲ್ಲಿ ಎಷ್ಟು ತಿಂಗಳ ಮ ok ಲಾಕ್‌ಹೌನ್‌ ಗ ಸಲೆಯೆಲ್ಲಿ 
ಅವದಿಗೆ ಬಾಡಿಗೆ ಮನ್ನಾ ಮಾಡಲು ಹ ನ ಸ ರ Hk ನ (ಎ 
ಉದ್ದೇಶಿಸಿದೆ? ಕೌಂಟರ್‌ ಮ ಲ್‌ ಟವರ್‌ ಪರವಾನಗಿದಾ ನ್ನು 


ಹೊರತುಪಡಿಸಿ) ಎಲ್ಲಾ ಮಳಿಗೆಗಳ ಪರವಾನಗಿದಾರರಿಗೆ ಪರವಾನಗಿ 

ಶುಲ್ಕ : ಮನ್ನಾ ಮಾಡಲು ಈಗಾಗಲೇ ' ಕೆಳಕಂಡಂತೆ ಕ್ರಮ 

ವಹಿಸಲಾಗಿದೆ: 

*-ದಿನಾಂಕ.22.03.2020 ರಿಂದ 31.03.2020 ರವರೆಗೆ ಪರವಾನಗಿ 
ಶುಲ್ಕವನ್ನು ಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. 


* ಏಪ್ರಿಲ್‌. 2020 ಮತ್ತು ಮೇ-2020 ಈ ಎರಡೂ ಮಾಹೆಗಳಲ್ಲಿ 
ಪರವಾನಗಿ ಶುಲ್ಕವನ್ನು ಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. 


* ಜೂನ್‌-2020ರ ಮಾಹೆಯಲ್ಲಿ ನಿಗದಿತ ಮಾಸಿಕ ಪರವಾನಗಿ 
ಶುಲ್ಕದಲ್ಲಿ ಶೇಕಡ 90% ರಷ್ಟು ಮನ್ನಾ ಮಾಡಲಾಗಿದೆ. ; 


* ಜುಲೈ -2020ರ ಮಾಹೆಯಲ್ಲಿ ಪೂರ್ಣ ಪರವಾನಗಿ ಶುಲ್ಕವನ್ನು 
ಮನ್ನಾ ಮಾಡಲಾಗಿದೆ. 


೬ ಆಗಸ್‌, 2020ರ ಮಾಹೆಯಲ್ಲಿ ಮಳಿಗೆಗಳಿಗೆ ನಿಗದಿತ ಮಾಸಿಕ 
ಪರವಾನಗಿ ಶುಲ್ಕದಲ್ಲಿ ಶೇಕಡ 85% ರಷ್ಟು -ಹಾಗೂ ಹೋಟೆಲ್‌ / 
ಫಲಹಾರ ಮಂದಿರಗಳಿಗೆ ಪರವಾನಗಿ ತುಲ್ಕದಲ್ಲಿ ಶೇ.90 ರಷ್ಟು 
ಮನ್ನಾ ಮಾಡಲಾಗಿದೆ. 


* ಸೆಪ್ಪಂಬರ್‌- 20ರ ಮಾಹೆಯಲ್ಲಿ ನಿಗದಿತ ಮಾಸಿಕ ಪರವಾನಗಿ 
ಶುಲ್ಪದಲ್ಲಿ ಶೇಕಡ 50% ರಷ್ಟು ಪರವಾನಗಿ ಶುಲ್ಕವನ್ನು ಮನ್ಸಾ 
ಮಾಡಲು ಸ್ತಮ ವಹಿಸಲಾಗಿದೆ. 


ಸಂಖ್ಯೆ ಟಿಡಿ 162 ಟಿಸಿಕ್ಕೂ 2020 pe) u 


(ಲಕ್ಷ್ಮಣ ಸಂಗಪ್ಪ ಸವದಿ)” 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


